ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 15-03-2021 ಪ್ರಶ್ನೆ ಸ೦ಖ್ಯೆ: 1060(966) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಯು.ಬಿ. ವೆಂಕಟೇಶ್‌( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
ಸಚಿವರು 


ವಿಷಯ: ಮೃತ ಕೊರೋನಾ ವಾರಿಯರ್ಸ್‌ಗಳಿಗೆ ಪರಿಹಾರ 


(ಅ) ಕೋವಿಡ್‌-19 ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್‌ಗಳು ಮೃತರಾದ 
ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ರೂ.30.00 ಲಕ್ಷಗಳ ಪರಿಹಾರವನ್ನು ಸರ್ಕಾರ 
ಘೋಷಿಸಿರುವುದು ನಿಜವೇ; 


(ಆ) ಹಾಗಿದ್ದಲ್ಲಿ, ಮೃತರಾದ ಎಷ್ಟು ಜನ ಕೊರೋನಾ ವಾರಿಯರ್ಸ್‌ಗಳಿಗೆ ರೂ. 30.00 
ಲಕ್ಷಗಳ ಪರಿಹಾರ ಮೊತ್ತವನ್ನು ನೀಡಲಾಗಿದೆ ಮತ್ತು ಬಾಕಿ ಉಳಿಸಿಕೊಂಡಿದೆ; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


(ಇ) ಬಾಕಿ ಉಳಿಸಿಕೊಂಡಿರುವುದಕ್ಕೆ ಕಾರಣಗಳೇನು; ಬಾಕಿ ಉಳಿಸಿಕೊಂಡಿರುವವರಿಗೆ 
ಪರಿಹಾರ ಧನ ವಿತರಿಸಲು ಕೈಗೊಂಡ ಕ್ರಮಗಳೇನು? 


